ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ವಿರುದ್ಯೋಗ ಪದವೀಧರರು ಮತ್ತು ಶಿಕ್ಷಣ ನೀತಿ 
ಶ್ರೀ ಎಂ.ಸಿ. ವೇಣುಗೋಪಾಲ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 


1014 (1168) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಪ್ರತಿ ವರ್ಷ ಎಷ್ಟು ಪದವೀಧರರು ಪದವಿಯನ್ನು ಮುಗಿಸಿ ಹೊರಬರುತ್ತಿದ್ದಾರೆ, 
(ಇಂಜಿನಿಯರಿಂಗ್‌, ಮೆಡಿಕಲ್‌, ಕಾನೂ ಮುಂತಾದ ಎಲ್ಲಾ ರೀತಿಯ ಪದವಿ ಸೇರಿದಂತೆ ವಿಭಾಗವಾರು 
ಎಲ್ಲಾ ಪದವೀಧರರುಗಳ ಅಂಕಿ ಅಂಶ ಒದಗಿಸುವುದು) 


(ಆ) ಉತ್ತೀರ್ಣರಾಗಿ ಹೊರಬರುತ್ತಿರುವ ಈ ಪದವೀಧರರುಗಳಿಗೆ ಉದ್ಯೋಗ ಕಲ್ಪಿಸಲಾಗುತ್ತಿದೆಯೇ; 
ಇಲ್ಲವಾದಲ್ಲಿ ಪದವಿ ಮುಗಿಸಿ ಹೊರ ಬಂದಿರುವ ಎಷ್ಟು ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ; 
ಇದಕ್ಕೆ ಕಾರಣಗಳೇನು; ಮಾನವ ಸಂಪನ್ಮೂಲಗಳ ಬಳಕೆ ಹೇಗೆ ಬಳಸಿಕೊಳ್ಳಲು ಜಚಿ೦ತಿಸಲಾಗಿದೆ; 


(ಇ) ಪದವಿ ಮುಗಿಸಿ ಹೊರ ಬರುವ ಪ್ರತಿಯೊಬ್ಬ ಪದವೀಧರರು ತಕ್ಷಣ ಉದ್ಯೋಗ ಪಡೆಯುವಂತಾಗಲು 
ಎಲ್ಲ ಪದವಿ ಕೋರ್ಸ್‌ಗಳಲ್ಲಿ ಅಗತ್ಯತೆ ಮತ್ತು ಬೇಡಿಕೆಗೆ ಅನುಗುಣವಾಗಿ ಪದವೀಧರರನ್ನು ಸೃಷ್ಠಿಸುವ 
ಬಗ್ಗೆ ಸರ್ಕಾರ ಚಿಂತಿಸುವುದೇ; 


(ಈ) ನಿರುದ್ಯೋಗಿಯಾಗಿ ಖಾಲಿ ಇರುವ ಈ ಎಲ್ಲಾ ನಿರುದ್ಯೋಗಿಗಳಿಗೆ ಗೌರವ ವೇತನ ನೀಡಿ ರಾಜ್ಯದಲ್ಲಿ 
ಖಾಲಿ ಇರುವ ಹುದ್ದೆಗಳಿಗೆ ಇವರ ಸೇವೆಯನ್ನು ಬಳಸಲು ಸರ್ಕಾರ ಚಿಂತಿಸುವುದೇ; 


(ಉ) ಈಗಿರುವ ಬೇಡಿಕೆಗೆ ಅನುಗುಣವಾಗಿ ಉದ್ಯೋಗಿಗಳನ್ನು ಸೃಷ್ಟಿಸಲು ಬೇಡಿಕೆ ಇಲ್ಲದ ಪದವಿಗಳನ್ನು 
ತೆಗೆದು ಬೇಡಿಕೆ ಇರುವ ಹೊಸ ಕೊರ್ಸ್‌ಗಳನ್ನು ಪರಿಚಯಿಸುವ ಮೂಲಕ ಶಿಕ್ಷಣ ಕ್ಲೇತ್ರದಲ್ಲಿ ಹೊಸ 
ಕ್ರಾಂತಿಯನ್ನು ತರಲಾಗುವುದೆ? 


